Ottoman Curriculum 1 ಸುಕನ್ಯಾ 
ಕನಾರಳ್ಳಿ 

Francis Robinson, The ‘Ulama of Farangi Mahall and Islamic Culture in South Asia, 
Ranikhet: Permanent Black, 2001, pp: 240-251 


ಅನುಬಂಧ 1 


ಒಟೊಮನ್‌ ಪಠ್ಯಕ್ರಮ 


ಇಲ್ಲಿಯ ವಿವರಗಳನ್ನು ಮುಸ್ತಾಫ ಬಿಲ್ಲೆ ಅವರ ಕೃತಿ "ಇಲ್‌ ಒಸ್ಮಾನ್ಲಿ ಮೆದ್ರೆಸೆಲೆರಿ', (Mustafa Bilge, 
ilk Osmanli Medreseleri, Istanbul Universitesi Edebiyat Fakultesi Yayinlari No. 3101, 
Basimevi: Istanbul: 1984, pp. 40-63) ಇಲ್ಲಿಂದ ಪಡೆಯಲಾಗಿದೆ. ಈ ಕೃತಿಯ ಬಗ್ಗೆ ನನ್ನ ಗಮನ 
ಸೆಳೆದ ಕಮಾಲ್‌ ಕಫದಾರ್‌ ಮತ್ತು ಅನುವಾದಿಸಲು ಸಹಾಯ ಮಾಡಿದ ತಯ್ದಾನ್‌ ಅತಯ್‌ ಅವರಿಗೆ 
ಅತ್ಯ೦ತ ಕೃತಜ್ಞನಾಗಿದ್ದೇನೆ. 


ಸಂವಹನ ವಿಜ್ಞಾನಗಳು: ಊಲಮ್‌-ಇ ನಕ್ಲಿಯ್ಯ 


ವ್ಯಾಕರಣ ಮತ್ತು ವಾಕ್ಯರಚನೆ (ಸರ್‌ ವಾ ನಹ್ಹ್‌) 


ಅಸಾಸ್‌ ಅಲ್‌-ತಸ್ರೀಫ್‌ ಮುಲ್ಲಾ ಫನಾರಿ (ದಿ. 1430) 
ಷಫೀಯ್ಯ ಬಿನ್‌ ಹಜೀಬ್‌ (ದಿ.1248) 


ತಸ್ರೀಫ್‌-ಇ ಜ೦ಜಾನಿ “ಇಜ್‌ ಅಲ್‌-ದಿನ್‌ ಜಂಜಾನಿ 
(ದಿ. 1257). ಈ ಪಠ್ಯಕ್ಕೆ "ಅಲ್‌- 
'ಇಜ್ಮಿ' ಎ೦ಬ ಹೆಸರೂ ಇದೆ 


ಮಕ್ಸ್ಕೂದ್‌ ಇಮಾಮ್‌ ಅಬು ಹನೀಫಾ 
ಅರ್ಥವಿವರಣೆ ಶೇಖ್‌ ಬದರ್‌ 
ಅಲ್‌-ದಿನ್‌ (ದಿ. 1240) 
ಅವರಿಂದ 


ಮರಹ್‌ ಅಲ್‌-ಅರ್ವಹಾ್‌ ಅಹಮದ್‌ ಬಿನ್‌ ಆಲಿ ಬಿನ್‌ 
ಮಸೂದ್‌ 


ಅಲ್ಬೀಯ್ಯ ಬಿನ್‌ ಮಲಿಕ್‌ (ದಿ. 13601). 
ಹಲವಾರು 
ಅರ್ಥವಿವರಣೆಗಳಿವೆ 


ಆವಾಮಿಲ್‌ ಆಬ್‌ ಅಲ್‌-ಖಹೀರ್‌ 
ಜುರ್ಜಾನಿ (ದಿ. 1078) 
ಶುಧುರ್‌ ಅಲ್‌-ಧಹಾಬ್‌ ಬಿನ್‌ ಹಿಶಾಮ್‌ (ದಿ. 1360) 


Ottoman Curriculum 2 ಸುಕನ್ಯಾ 
ಕನಾರಳ್ಳಿ 


ಖತರ್‌ ಅಲ್‌-ನಾದ ವಾ ಬಾಲ್‌ | ಬಿನ್‌ ಹಿಶಾಮ್‌ 


ಅಲ್‌-ಈರಾಬ್‌ 
ಕವಾಈದ್‌ ಅಲ್‌-ಈರಾಬ್‌ 


ನಸೀರ್‌ ಬಿನ್‌ ಮತುರಿದಿ (ದಿ. 
1212/13) 


ಅಲಂ೦ಕಾರಶಾಸ್ತ (ಬಲಾಘುತ್‌) 


ಎಮಿಫ್ತಾಹ್‌ ಅಲ್‌-ಊಲಮ್‌ ಅಲ್‌-ಸಕ್ಕಾಕಿ (ದಿ. 1228). 
ನಿರೂಪಣೆ: ಕುತ ಅಲ್‌-ದಿನ್‌ 
ಶಿರಾಜಿ (ದಿ. 1311), ಸಾದ್‌ 
ಅಲ್‌-ದಿನ್‌ ತಪಫಾಜಾನಿ (ದಿ. 
1389), ಮತ್ತು ಮೀರ್‌ 
ಸಯ್ಯೀದ್‌ ಶರೀಫ್‌ ಜೂರ್ಜಾನಿ 
(ದಿ. 1413) 


ತಲ್ಕೀಸ್‌-ಇ ಮಿಫಾಹ್‌ ಜಲಾಲ್‌ ಅಲ್‌-ದಿನ್‌ ಕಾಜ್ವ್ಜಿನಿ 
(ದಿ. 1338), ಇದು ಅಲ್‌- 
ಸಕ್ಕಾಕಿ ಯ ಸಾರಾಂಶ. ಅಕ್ಮಲ್‌ 
ಅಲ್‌-ದಿನ್‌ (ದಿ. 1384), 
ಜಾವ್ಸಾನಿ (ದಿ. 1389) ಸಾದ್‌ 
ಅಲ್‌-ದಿನ್‌ ತಫಾಜಾನಿ ಅವರ 
ವ್ಯಾಖ್ಯಾನಗಳಿವೆ - ಅವರ 
“ಮುತಮ್ಮಾಲ್‌' ಮತ್ತು 
“ಮುಖ್ಲಸರ್‌' ಕೃತಿಗಳಲ್ಲಿ 


Ottoman Curriculum 
ಕನಾರಳ್ಳಿ 


ನ್ಯಾಯಶಾಸ್ತ್ರ (ಕ್‌) 


ಮುಖ್ಯಸರ್‌ ಅಲ್‌-ಕುದೂರಿ 


ಬುರ್ಹನ್‌ ಅಲ್‌-ದಿನ್‌ 
ಮರಿನಾನಿ (ದಿ. 1196). 
ಹಲವಾರು ಒಟೋೊಮನ್‌ 
ವಿದ್ವಾಂಸರ 
ನಿರೂಪಣೆಗಳನ್ನು 
ಒಳಗೊಂಡಿದೆ 


ತಾಜ್‌ ಅಲ್‌-ಶರೀಯಾ 
ಮಹ್ಮದ್‌. ಹಲವಾರು 
ಒಟೊಮನ್‌ ವಿದಾ೦ಂಸರ 
ಅರ್ಥವಿವರಣೆಗಳನ್ನು 
ಒಳಗೊಂಡಿದೆ 


ಬಾಗ್ಥಾದಿನ ಅಹಮದ್‌ ಬಿನ್‌ 
ಮುಹಮ್ಮದ್‌ ಖುದೂರಿ (ದಿ. 
1036/7). ಹಲವಾರು 
ಒಟೊಮನ್‌ ವಿದಾ೦ಂಸರ 
ಅರ್ಥವಿವರಣೆಗಳನ್ನು 
ಒಳಗೊಂಡಿದೆ 


-| ಸಿರಾಜ್‌ ಅಲ್‌-ದಿವ್‌ 


ಮುಹಮ್ಮದ್‌ ಸಜಾವಂದ್‌. 
ಸಾದ್‌ ಅಲ್‌-ದಿನ್‌ ತಪ್ರಜಾನಿ 
ಅವರ ಶಿಷ್ಯರ ಮತ್ತು 
ಹಲವಾರು ಒಟೊಮನ್‌ 
ವಿದಾ೦ಂಸರ 
ನಿರೂಪಣೆಗಳನ್ನು 
ಒಳಗೊಂಡಿದೆ 


ನ್ಯಾಯಶಾಸ್ತ್ರದ ತತ್ವಗಳು (ಉಸೂಲ್‌ ಅಲ್‌-ಛಿಖ್‌) 


ಸುಕನ್ಯಾ 


Ottoman Curriculum 
ಕನಾರಳ್ಲಿ 


ಮುನಹಾ ಅಲ್‌-ಸೂಆಲ್‌ 


ಮಸಬೀಹ್‌ ಅಲ್‌-ಸುನ್ನ 


ವ್ಯಾಖ್ಯಾನ (ತಪ್ಲೀರ್‌) 


ಆಬ್‌ ಅಲ್ಲಾಹ್‌ ಅಲ್‌-ನಸಾಣಿ 
(ದಿ. 1310).  ಒಟೊಮನ್‌ 
ವಿದ್ವಾಂಸರ ಹಲವಾರು 
ನಿರೂಪಣೆಗಳನ್ನು 
ಒಳಗೊಂಡಿದೆ. 


ಜಲಾಲ್‌ ಅಲ್‌-ದಿನ್‌ ಊಮರ್‌ 
ಹಬ್ಬಜಿ (ದಿ. 1272). 
ಒಟೊಮನ್‌ ವಿದ್ವಾಂಸರ 
ಹಲವಾರು 
ಅರ್ಥವಿವರಣೆಗಳನ್ನು 
ಒಳಗೊಂಡಿದೆ. 


ಬಿನ್‌ ಹಜೀಬ್‌. ಶಿರಾಜಿನ ಖಾದಿ 
ನಸೀರ್‌ ಅಲ್‌-ದಿನ್‌ ಬಯ್ಸಂಿ 
(ದಿ. ಸುಮಾರು 1286), kಟತ್ತ್‌ 
ಅಲ್‌-ದಿನ್‌ ಶಿರಾಜಿ (ದಿ. 1310), 
ಶಿರಾಜಿನ ಖದಿ ಆದೂದ್‌ 
ಅಲ್‌-ದಿನ್‌ ಇಜಿ (ದಿ. 135ರ), 
ಮತ್ತು ಮೀರ್‌ ಸಯ್ಯೀದ್‌ 
ಶರೀಫ್‌ ಜುರ್ಜಾನಿ ಅವರ 
ನಿರೂಪಣೆಗಳನ್ನು 
ಒಳಗೊಂಡಿದೆ. 


ಮುಲ್ಲಾ ಹುಸೇನ್‌ ಅಲ್‌- 
ಬಫಾವಿ (ದಿ. 1122). 4719. 
ಸಂಪ್ರದಾಯಗಳ ಸಂಗ್ರಹ 
ಪಠ್ಯ 


ಸುಕನ್ಯಾ 


ಸಂಪುದಾಯ (ಹದೀಸ್‌) 
ಆರು ಮೂಲ ಸಂಗ್ರಹಗಳು 


ಬುಖಾರಿ 
ಮುಸ್ಲಿಮ್‌ 
ತಿರ್ನಿಧಿ 

ಬಿನ್‌ ಮಾಜ 
ಅಬು ದಾವೂದ್‌ 
ಕಬೀರ್‌ 


Ottoman Curriculum 5 ಸುಕನ್ಯಾ 
ಕನಾರಳ್ಲಿ 


ತಫ್ಪೀರ್‌ ಅನ್ವರ್‌ ಅಲ್‌-|ಶಿರಾಜಿನ ಕದಿ ನಸೀರ್‌ ಅಲ್‌- 
ದಿನ್‌ ಬೇದಾವಿ (ದಿ. ಸುಮಾರು 
1286) 


ಬಿಲ್ಲೆ ಅವರ ಪಟ್ಟೆಯಲ್ಲಿ ಮತತತ್ವಸಿದ್ದಾಂತದ (ಅಕೈದ್‌) ಮೇಲೆಯೂ ಮೂರು ಶೀರ್ಷಿಕೆಗಳು 
ಸೇರಿವೆ. ಅವುಗಳು ಮೀರ್‌ ಸಯ್ಯೀದ್‌ ಶರೀಫ್‌ ಜುರ್ಜಾನಿ ಅವರ ಮುಖ್ಯ ವ್ಯಾಖ್ಯಾನವೂ ಸೇರಿದ 
ಅಲ್‌-ಇಜಿ ಅವರ ಕೃತಿ; ಸಾದ್‌ ಅಲ್‌-ದಿನ್‌ ತಪ್ರಜಾನಿ ಅವರದ್ದೂ ಸೇರಿದಂತೆ ಹಲವಾರು 
ವ್ಯಾಖ್ಯಾನಗಳನ್ನೊಳಗೊಂಡ ಅಲ್‌-ನಸಾಫಿ ಅವರ ಕೃತಿ (ದಿ. 1142); ಮತ್ತು ಮೀರ್‌ ಸಯ್ಯೀದ್‌ 
ಶರೀಫ್‌ ಜುರ್ಜಾನಿ ಅವರದ್ದೂ ಸೇರಿದಂತೆ ಹಲವಾರು ವ್ಯಾಖ್ಯಾನಗಳನ್ನೊಳಗೊಂ೦ಂಡ ಮುಲ್ಲಾ 
ಅಹ್ಮದ್‌ ಅಲ್‌-ಹನಾಛಿ ಅವರ ಕೃತಿ. 


ತರ್ಕಬದ್ದ ವಿಜ್ಞಾನಗಳು: ಊಅಲಮಿ-ಇ-ಆಕ್ಲಿಯ್ಯ 
ತರ್ಕಶಾಸ್ತ್ರ (ಮತಿಕ್‌) 


Ottoman Curriculum 6 ಸುಕನ್ಯಾ 
ಕವಾರಲಳ್ಲಿ 


ನಜ್ಞ್‌ ಅಲ್‌-ದಿನ್‌ ಊಮರ್‌ 
ಬಿನ್‌ ಅಲಿ ಕಾಜ್ವಾನಿ (ದಿ. 
1293). ಕುತ್ಪ್ಸ ಅಲ್‌-ದಿನ್‌ 
ಮುಹಮ್ಮದ್‌ ತಹ್ಹಾನಿ (ದಿ. 
1364) ಮತ್ತು ಸಾದ್‌ ಅಲ್‌- 
ದಿನ್‌ ತಪ್ರಜಾನಿ ಅವರ 
ಅರ್ಥವಿವರಣೆಗಳನ್ನು, 

ಮೀರ್‌ ಸಯ್ಯೀದ್‌ ಶರೀಫ್‌ 
ಜುರ್ಜಾನಿ ಅವರ 
ಟಿಪ್ಪಣಿಗಳನ್ನು ಹಾಗೂ 
ಹದಿನೈದನೆಯ ಶತಮಾನದ 
ಹಲವು ಒಟೋೊಮನ್‌ 


ನಿರೂಪಣೆಗಳನ್ನು 
ಒಳಗೊಂಡಿವೆ. 


ಶರ್ಹ್‌-ಇ ಮತಾಲಿ ಅಲ್‌-|ಸಿರಾಜ್‌ ಅಲ್‌-ದಿನ್‌ ಅಲ್‌- 

ಅನ್ಸರ್‌ ಉರ್ಮಾವಿ (ದಿ. 1283). ಖುತ್ಪ್‌ 
ಅಲ್‌-ದಿನ್‌ ರಜಿ (ದಿ. 1364) 
ಅವರ ನಿರೂಪಣೆಯನ್ನು 
ಒಳಗೊಂಡಿದೆ. ಒಟೊಮನ್‌ 
ಮದ್ರಸಾಗಳಲ್ಲಿ ಮಿರ್‌ 
ಸಯ್ಯೀದ್‌ ಶರೀಫ್‌ ಜುರ್ಜಾನಿ 
ಅವರ ವ್ಯಾಖ್ಯಾನವನ್ನು 
ವ್ಯಾಪಕವಾಗಿ 
ಬಳಸಲಾಗುತ್ತಿತ್ತು. 


Ottoman Curriculum 
ಕನಾರಳ್ಲಿ 


ತತ್ವಶಾಸ್ತ್ರ ಮತ್ತು ಧರ್ಮಶಾಸ್ತೃ (ಹಿಕ್ಕತ್‌ ವಾ ಕಲಂ) 


ಗಣಿತ, ಸೂಫಿ ಪಂಥ ಮತ್ತು ವೈದ್ಯಕೀಯಗಳ ಬಗ್ಗೆ ಯಾವುದೇ ಶೀರ್ಷಿಕೆಗಳಿಲ್ಲ. 


ತವಾಲಿ ಅಲ್‌-ಅನ್ನರ್‌ 


ಶರ್ಹ್ಣ್‌-ಇ ಮವಾಖಿಫ್‌ 


ಶಿರಾಜಿನ ಕದಿ ನಸೀರ್‌ ಅಲ್‌- 
ದಿನ್‌ ಬೇದಾವಿ (ದಿ. ಸುಮಾರು 
1286). ಮುಖ್ಯ ವ್ಯಾಖ್ಯಾನ 
ಖದಿ ಶಮ್ಸ್‌ ಅಲ್‌-ದಿನ್‌ 
ಇಸ್ಪಹಾನಿ (ದಿ. 1289) 
ಅವರದು. ಅರ್ಥವಿವರಣೆ 
ಸಯ್ಯೀದ್‌ ಶರೀಫ್‌ ಜುರ್ಜಾನಿ 
ಆಅಪರಿರಿದ; 


ಶಿರಾಜಿನ ಖದಿ ಅದೂದ್‌ 
ಅಲ್‌-ದಿನ್‌ ಇಜಿ ಅವರ ಕೃತಿ 
“ಮವಾಖಿಫ್‌' ಮೇಲೆ ಮೀರ್‌ 
ಸಯ್ಯೀದ್‌ ಶರೀಫ್‌ ಜುರ್ಜಾನಿ 
ಅವರ ಅರ್ಥವಿವರಣೆ. 
ಹಲವಾರು ಒಟೊಮನ್‌ 
ವಿದ್ಧಾಂಸರ ಟಿಪ್ಪಣಿಗಳನ್ನು 
ಒಳಗೊಂಡಿದೆ. ಅದರಲ್ಲಿ 
ತುಂಬ ಜನಪ್ರಿಯವಾದದ್ದು 
ಮುಲ್ಲಾ ಫನಾರಿ (ದಿ. 1430) 
ಅವರದ್ದು. 


ಸುಕನ್ಯಾ 


Ottoman Curriculum 8 ಸುಕನ್ಯಾ 
ಕನಾರಳ್ಳಿ 


ಅನುಬಂಧ 2 
ಸಫಾವಿದ್‌ ಪಠ್ಯಕ್ರಮ 


ಇದು ಮಿರ್ಜಾ ತಹೀರ್‌ ತೂನಿಕಬೂನಿ ಅವರು 1930 ರ ದಶಕದಲ್ಲಿ ಮದ್ರಸಾಗಳಲ್ಲಿ ಕಲಿಸುತ್ತಿದ್ದ 
ಪಠ್ಯಗಳನ್ನು ಆಧರಿಸಿ ತಯಾರಿಸಿದ ಪಟ್ಟೆ. ಇದು ಮೊದಲ ಬಾರಿಗೆ ಪ್ರಕಟಿವಾದದ್ದು ಐ. ಅಫರ್‌ (|. 
Afshar) ಅವರ "ಫರ್ಹಾಂಗೆ ಎ ಇರಾನ್ಮಮಿೀನ್‌' (F೩rhange-e !ranzamin) ಕೃತಿಯಲ್ಲಿ (ಸಂಪುಟ 20, 
1353/1975, ಪುಟಿ 39-82). ನಂತರ Traditional Islam in the Modern World (sಧುನಿಕ ಜಗತ್ತಿನಲ್ಲಿ 
ಸಾಂಪ್ರದಾಯಿಕ ಇಸ್ಲಾಮ್‌) (Lಂಗರಂಗ: 1987, ಪುಟ 165-82) ಎಂಬ ಕೃತಿಯಲ್ಲಿ ಪ್ರಕಟಿವಾದ ಎಸ್‌. 
ಎಚ್‌. ವಾಸರ್‌ (8H. Nas) ಅವರ “ಪರ್ಶಿಯನ್‌ ಮದ್ರಸಾಗಳಲ್ಲಿ ಬಳಸಲಾಗುತ್ತಿದ್ದ 
ಸಾಂಪ್ರದಾಯಿಕ ಪಠ್ಯಗಳು’ (The Traditional Texts Used in the Persian Madrasahs) wow 
ಲೇಖನಕ್ಕೆ ಆಕರ ಸಾಮಗಿಯಾಗಿ ಒದಗಿ ಬಂದಿದೆ. ತೂನಿಕಬೂನಿ ಅವರ ಪಟ್ಟೆಯಲ್ಲಿದ್ದ 1700 ರ 
ನಂತರ ಪ್ರಕಟವಾದ ಕೃತಿಗಳನ್ನು ಈ ಪಟ್ಟೆಯಲ್ಲಿ ಸೇರಿಸಿಲ್ಲ. 


ವ್ಯಾಕರಣ ಮತ್ತು ವಾಕ್ಯರಚನೆ (ಸರ್‌ ವಾ ನಹ್ಹ್ವ್‌) 


ಮೀರ್‌ ಸಯ್ಯೀದ್‌ ಶರೀಫ್‌ 
ಜುರ್ಜಾನಿ (ದಿ. 1413) 


ತಸ್ರೀಫ್‌-ಇ ಜ೦ಜಾನಿ ಈಜ್‌ ಅಲ್‌-ದಿನ್‌ ಜಂಜಾನಿ 
(ದಿ. 1257). ಇಲ್ಲಿ ಸಾದ್‌ ಅಲ್‌- 
ದಿನ್‌ ತಪ್ರಜಾನಿ (ದಿ. 1389) 
ಅವರ ವ್ಯಾಖ್ಯಾನವನ್ನು 
ಬಳಸಿಕೊಳ್ಳಲಾಗಿದೆ 


ಶಫೀಯ್ಯಾ ಬಿನ್‌ ಹಾಜಿಬ್‌ (ದಿ. 1248) 


ಮರಹ್‌ ಅಲ್‌-ಅರ್ವಹಾ್‌ ಅಹ್ಮದ್‌ ಬಿನ್‌ ಆಲಿ ಬಿನ್‌ 
ಮಸೂದ್‌ 


ಆವಾಮಿಲ್‌ ಆಬ್ಸ್‌ ಅಲ್‌-ಖಹೀರ್‌ 
ಜುರ್ಜಾನಿ (ದಿ.1078) 


Aavaamil ಮುಲ್ಲ ಮುಹ್ಟೀನ್‌ 
ಮುಹಮ್ಮದ್‌ ಬಿನ್‌ ತಹೀರ್‌ 
ಖಾಜ್ವಿನಿ (೦17) 


ಬಹಾ ಅಲ್‌-ದಿನ್‌ ಆಮಿಲಿ (ದಿ 
1621) 


ಜರ್‌ ಅಲ್ಲಾಹ್‌ ಖಾಸೀಮ್‌ 
ಜಮಕರಿ (ದಿ. 1142) 


Ottoman Curriculum 
ಕವಾರಲ್ಲಿ 


ತಸ್ರೀಫ್‌-ಇ ಜ೦ಜಾನಿ 


ಅಲಂ೦ಕಾರಶಾಸ್ತ (ಬಲಾಘುತ್‌) 


ಮುಷ್ಲಿ ಅಲ್‌-ಲಬೀಬ್‌ 


ಬಿನ್‌ ಹಾಜಿಬ್‌ (ದಿ. 1248), 
ಮೀರ್‌ ಸಯ್ಯೀದ್‌ ಶರೀಫ್‌ 
ಜುರ್ಜಾನಿ ಅವರ 
ವ್ಯಾಖ್ಯಾನದೊಂದಿಗೆ 


ಬಿನ್‌ ಮಲೀಕ್‌ (ದಿ. 1360/1), 
ಜಲಾಲ್‌ ಅಲ್‌-ದಿನ್‌ ಅಲ್‌- 
ಸುಯೂತಿ (ದಿ. 1505) ಅವರ 


ವ್ಯಾಖ್ಯಾನದೊಂದಿಗೆ 


ಈಜ್‌ ಅಲ್‌-ದಿನ್‌ ಜಂಜಾನಿ 
(ದಿ. 1257). ಸಾದ್‌ ಅಲ್‌-ದಿನ್‌ 
ತಪ್ಪ್ತಜಾನಿ (ದಿ. 1389) ಅವರ 
ನಿರೂಪಣೆಯನ್ನು 
ಬಳಸಲಾಗುತ್ತಿತ್ತು. 


ಬಿನ್‌ ಹಿಶಾಮ್‌ (ದಿ. 1360 


ಸುಕನ್ಯಾ 


Ottoman Curriculum 10 ಸುಕನ್ಯಾ 
ಕನಾರಳ್ಳಿ 


ನ್ಯಾಯಶಾಸ್ತ್ರ: ಫಿಖ್‌ 


ಕಿತಾಬ್‌ ಅಲ್‌-ಕಾಪಫಿ EE OS ESE 
ಶುಲಾಯ್ದಿ (€10). ಮೀರ್‌ 
ಬಖೀರ್‌ ದಾಮದ್‌ (ದಿ. 1631), 
ಮುಲ್ಲಾ ಸಾದ್ರ (ದಿ. 1641), 
ರಫೀ ಅಲ್‌-ದಿನ್‌ ತಬತಬಾಯಿ 
(೦17), ಮತ್ತು ಮುಹಮ್ಮದ್‌ 
ಬಖೀರ್‌ ಮಜ್ಜಿಸಿ (ದಿ. 1699) 
ಅವರ ವ್ಯಾಖ್ಯಾನಗಳೊಂದಿಗೆ 
ಅಭ್ಯಸಿಸಲಾಗುತ್ತಿತ್ತು. 


ಮನ್‌ ಲ ಯಹ್ಮುರುಹೂಲ್‌- | ಬಿನ್‌ ಬಾಬುಹ್ಯಾಹ್‌ (ದಿ. 991). 

ಫಖಿಹ್‌ ಮುಹಮ್ಮದ್‌ ತಾಖಿ ಮಜ್ಜಿಸಿ 
ಅವರ ವ್ಯಾಖ್ಯಾನಗಳೊಂದಿಗೆ 
(ದಿ. 1659) 


ತಹ್ಮೀಬ್‌ ಮುಹಮ್ಮದ್‌ ಅಲ್‌-ತೂಸಿ (ದಿ. 
1067) 
A 
ಈ 


ವಸಾಯಿಲ್‌ ಅಲ್‌-ಶಿಯಾ ಇಲ | ಶಾಯ್ಡ್‌ ಹುರ್ರ್‌-೬ ಆಮಿಲಿ 

ಅನ್ಸಮ್‌ ಅಲ್‌-ಶರೀಯ (C17) 

ಕಿತಾಬ್‌ ಅಲ್‌-ವಾಪಿ ಮುಲ್ಲಾ ಮುಹ್ದೀನ್‌ ಕಷಾನಿ 
(ದಿ. 1680/1) 

ಬಿಹಾರ್‌ ಅಲ್‌-ಅನ್ವರ್‌ ಮುಹಮ್ಮದ್‌ ಬಖೀರ್‌ 
ಮಜ್ನೀಸಿ (ದಿ. 1699) 

ಷರಾಇ ಅಲ್‌-ಇಸ್ನಾಮ್‌ ಮುಹಖ್ಯಿಖ್‌-ಇ ಹಿಲ್ಲಿ (ದಿ. 
1277) 

) 


ಮಸಲೀಕ್‌ ಅಲ್‌-ಅಫ್ನ್ಹಮ್‌ | ಷಹೀದ್‌-ಇ ಥಾನಿ (ದಿ. 1558 
ಇಲ ಪಫಾಹ್ಹ್‌ ಷರಾಇ ಅಲ್‌- 
ಇಸ್ಲಾಮ್‌ 


Ottoman Curriculum 11 
ಕನಾರಳ್ಳಿ 


ಕಿತಾಬ್‌ ಅಲ್‌-ಕಾಫಿ ಮುಹಮ್ಮದ್‌ ಬಿನ್‌ ಅಲ್‌- 
ಶುಲಾಯ್ದಿ (€10). ಮೀರ್‌ 
ಬಖೀರ್‌ ದಾಮದ್‌ (ದಿ. 1631), 
ಮುಲ್ಲಾ ಸಾದ್ರ (ದಿ. 1641), 
ರಫೀ ಅಲ್‌-ದಿನ್‌ ತಬತಬಾಯಿ 
(೦17), ಮತ್ತು ಮುಹಮ್ಮದ್‌ 
ಬಖೀರ್‌ ಮಜ್ಜಿಸಿ (ದಿ. 1699) 
ಅವರ ವ್ಯಾಖ್ಯಾನಗಳೊಂದಿಗೆ 
ಅಭ್ಯಸಿಸಲಾಗುತ್ತಿತ್ತು. 


ಮದರೀಕ್‌ ಅಲ್‌-ಅಹ್ಮಮ್‌ ಶಮ್ಸ್‌ ಅಲ್‌-ದಿನ್‌ 
ಮುಹಮ್ಮದ್‌ ಆಮಿಲಿ (೦16) 


ಇರ್ಷಾದ್‌ ಅಲ್‌-ಅಜನ್‌ ಫಿ|ಅಲ್ಲಮ ಅಲ್‌-ಹಿಲ್ಲಿ (ದಿ. 
ಅಹಮ್‌ ಅಲ್‌-ಇಮಾನ್‌ 1325), ಹಲವಾರು ಪ್ರಸಿದ್ಧ 
ವ್ಯಾಖ್ಯಾನಗಳೊಂದಿಗೆ 


ಖವಾಇದ್‌ ಲ-ಅಹ್ಮಮ್‌ ಮುಹಖ್ಯಿಖ್‌-ಇ . 
ಹಲವಾರು : 
ವ್ಯಾಖ್ಯಾನಗಳೊಂದಿಗೆ 

ಲುಮಾ-ಇ ದಿಮಶ್ಚಿಯ್ಯ ಷಾಹಿದ್‌ ಅವಾಲ್‌ (ದಿ. 
1384). ಷಾಹಿದ್‌-ಇ ಥಾನಿ 
ಅವರ ವ್ಯಾಖ್ಯಾನದೊಂದಿಗೆ 


ನ್ಯಾಯಶಾಸ್ತ್ರದ ತತ್ವಗಳು (ಉಸೂಲ್‌ ಅಲ್‌-ಛಿಕ್‌) 


ಮಿನ್ನಜ್‌ ಅಲ್‌-ವುಸುಲ್‌ ಇಲ| ಮುಹಖ್ಮಿಖ್‌-ಇ ಹಿಲ್ಲಿ 
ಈಲ್ಡ್‌ ಅಲ್‌-ಉಸುಲ್‌ 


ಮಬದೀ ಅಲ್‌-ವುಸುಲ್‌ ಇಲ | ಅಲ್ಲಾಮ ಅಲ್‌-ಹಿಲ್ಲಿ 
ಈಲ್ಲ್‌ ಅಲ್‌-ಉಸುಲ್‌ 


ಸುಕನ್ಯಾ 


Ottoman Curriculum 
ಕನಾರಳ್ಳಿ 


ಜರೀಯ ಸಯ್ಯೀದ್‌ ಮುರ್ತಾದ (೦11) 
ಜುಬ್ಗತ್‌ ಅಲ್‌-ಉಸುಲ್‌ ಬಹಾ ಅಲ್‌-ದಿನ್‌ ಆಮಿಲಿ 


ಕಿತಾಬ್‌ ಅಲ್‌-ವಯೀಯ್ಯ ಮುಲ್ಲಾ ಆಬ್‌ ಅಲ್ಲಾಹ್‌ 
ಖುರಸಾನಿ (೦17) 


ಸಂಪ್ರದಾಯ (ಹದೀಸ್‌) 


ರಿಸಲತ್‌ ಅಲ್‌-ಬಿದಾಯ ಫೀ| ಷಾಹಿದ್‌-ಇ ಥಾನಿ 
ಇಲಮ್‌ ಅಲ್‌-ರಾಯ 


ವಾಜಿಜ ಬಹಾ ಅಲ್‌-ದಿನ್‌ ಆಮಿಲಿ 
ರವಾಷಿಹ್‌ ಅಲ್‌-ಸವ್ಹಿಯ್ಯಾ | ಮೀರ್‌ ಬಖೀರ್‌ ದಮಾದ್‌ 
(1631) 


ಮುಜ್ಜತ್‌ ಅಲ್‌-ನಜರ್‌ ಹಿಹಾಬ್‌ ಅಲ್‌-ದಿನ್‌ ಅಲ್‌- 
ಅಸ್ಮಲಾನಿ (ದಿ. 1449) 


ಅಲ್ಬೀಯ್ಯ ಜಲಾಲ್‌ ಅಲ್‌-ದಿನ್‌ ಸುಯುತಿ 


ತಫ್ಲೀರ್‌ ಆಲಿ ಬಿನ್‌ ಇಬ್ರಾಹಿಮ್‌ 
ಖುಮ್ಮಿ (೭10) 

ಮಜ್ಮಾ ಅಲ್‌-ಬಯಾನ್‌ ಅಬು ಆಲಿ ಫಾದಲ್‌ ಬಿನ್‌ 
ಹಸನ್‌ ತಬರ್ಸಿ (೦12) 


ರಾಹ್ಟ್‌ ಅಲ್‌-ಜಿನಾನ್‌ ವಾ-| ಅಬೂಲ್‌-ಪುತುಹ್‌ ರಾಜಿ 
ರೂಹ್‌ ಅಲ್‌-ಜನಾನ್‌ 


ತಖ್ಬ್ಸೀರ್‌ ಮುಹಮ್ಮದ್‌ ಅಲ್‌-ತಬರಿ (ದಿ 
923) 

ತಪ್ಲೀರ್‌ ಅಲ್‌-ಕಬೀರ್‌ ಫಕ್‌ ಅಲ್‌-ದಿನ್‌ ರಾಜಿ (ದಿ. 
1209) 


ಸುಕನ್ಯಾ 


Ottoman Curriculum 13 ಸುಕನ್ಯಾ 
ಕವಾರಳ್ಳಿ 


ಆಲಿ ಬಿನ್‌ ಇಬ್ರಾಹಿಮ್‌ 
ಖುಮ್ಮೀಿ (೭10) 


ಜಾರ್‌ ಅಲ್ಲಾಹ್‌ ಒಬಯಾವಿ 
ಜಮಾಕ್ಷರಿ 


ತಫ್ಪೀರ್‌ ಅನ್ವರ್‌ ಅಲ್‌-|ಶಿರಾಜ್‌ ನ ಖದಿ ನಸೀರ್‌ ಅಲ್‌- 
ತಾಮನಿಲ್‌ ವಾ-ಅಸ್ರಾರ್‌ ಅಲ್‌-| ದಿನ್‌ ಬಯಾವಿ (ದಿ. ಸುಮಾರು 


ಕಾನ್ಡ್‌ ಅಲ್‌-ಈರ್ಫ್ಪಾನ್‌ ಮಿಖ್ದಾದ್‌ ಬಿನ್‌ ಆಬ್‌ 
ಅಲ್ಲಾಹ್‌ ಹಿಲ್ಲಿ (ದಿ. 1423) 


ತರ್ಕಬದ್ದ ವಿಜ್ಞಾನಗಳು: ಊಲುಮ್‌-ಇ ಆಖ್ಲಿಯ್ಯ 
ತರ್ಕಶಾಸ್ತ್ರ (ಮತಿಕ್‌) 


ರಿಸಾಲ-ಇ ಕೂಬ್ರ ಮೀರ್‌ ಸಯ್ಯೀದ್‌ ಶರೀಫ್‌ 
ಜುರ್ಜಾನಿ 


ಷರ್ಹ್‌-ಇ ತಹ್ಲ್ನೀಬ್‌ ಮುಲ್ಲಾ ಆಬ್‌ ಅಲ್ಲಾಹ್‌ 
ಖಜ್ನೀಸ್‌ (ದಿ. 1606). ಇದು 
ತಪಫ್ತಾಜಾನಿ ಅವರ ಕೃತಿ 
“ತಹ್ನೀಬ್‌ ಅಲ್‌-ಮಂತಿಖ್‌' 
ಬಗೆಗಿನ ಟಿಪ್ಪಣಿಗಳು 


ಷರ್ಹ್‌-ಇ-ಷಂಸೀಯ್ಯ ನಜ್‌ ಅಲ್‌-ದಿನ್‌ ಖಾಜಿನಿ 
(೦13). ಖುತ್ಸ  ಅಲ್‌-ದಿನ್‌ 
ರಾಜಿ (ದಿ. 1364/5) ಅವರ 
ಬವಿಮರ್ಶೆಯೊಂದಿಗೆ. 


ಷರ್ಹ್‌-ಇ ಮತಾಲೀ ಅಲ್‌-| ಸಿರಾಜ್‌ ಅಲ್‌-ದಿನ್‌ ಅಲ್‌- 

ಅನ್ವರ್‌ ಉರ್ಮಾವಿ (ದಿ. 1283), ಮೀರ್‌ 
ಸಯ್ಯೀದ್‌ ಶರೀಫ್‌ ಜುರ್ಜಾನಿ 
ಅವರ ವಿಮರ್ಶೆಯೊಂದಿಗೆ 


ಬಿನ್‌ ಸಿನಾ (ದಿ. 1037). ಫಖ್ರ್‌ 
ಅಲ್‌-ದಿನ್‌ ರಾಜಿ, ನಸೀರ್‌ 
ಅಲ್‌-ದಿನ್‌ ತೂಸಿ (ದಿ. 1274) 
ಮತ್ತು ಖುತ್ಪ್‌ ಅಲ್‌-ದಿನ್‌ ರಾಜಿ 
ಅವರುಗಳ 
ವಿಮರ್ಶೆಗಳೊಂದಿಗೆ 


Ottoman Curriculum 14 ಸುಕನ್ಯಾ 
ಕನಾರಳ್ಳಿ 


ರಿಸಾಲ-ಇ ಕೂಬ್ರ ಮೀರ್‌ ಸಯ್ಯೀದ್‌ ಶರೀಫ್‌ 
ಜುರ್ಜಾನಿ 


ತಜ್ರೀದ್‌ ನಸೀರ್‌ ಅಲ್‌-ದಿನ್‌ ತೂಸಿ. 
ಅಲ್ಲಾಮ ಅಲ್‌-ಹಿಲ್ಲಿ ಅವರ 
ವಿಮರ್ಶೆಯೊಂದಿಗೆ 


ಹಿಕ್ಕತ್‌ ಅಲ್‌-ಇಷ್ರಖ್‌ ಷಿಹಾಬ್‌ ಅಲ್‌-ದಿನ್‌ ಅಲ್‌- 


ಸುಹವಾರ್ದಿ (ದಿ. 1191). 
ಖುತ್ಪ್‌ ಅಲ್‌-ದಿನ್‌ ಶಿರಾಜಿ (ದಿ. 
1311) ಮತ್ತು ಮುಲ್ಲಾ ಸಾದ್ರ 
ಅವರ ವಿಮರ್ಶೆಯೊಂದಿಗೆ. 


ಷೀಘಾ ಬಿನ್‌ ಸಿನಾ. ಮುಲ್ಲಾ ಸಾದ್ರ 
ಅವರ ವಿಮರ್ಶೆಯ ಜೊತೆಗೆ. 


ತತ್ವಶಾಸ್ತ, ಮತ್ತು ಧರ್ಮಶಾಸ್ತ (ಹಿಕ್ಕತ್‌ ವಾ ಕಲಂ) 


ಅಧಥಿರ್‌ ಅಲ್‌-ದಿನ್‌ ಅಲ್‌- 
ಅಬಾರಿ (ದಿ. 1264). ಮುಲ್ಲಾ 
ಹುಸೇನ್‌ ಯಾಜ್ಲಿ ಮತ್ತು 
ಮುಲ್ಲಾ ಸಾದ್ರ ಅವರ 
ವಿಮರ್ಶೆಯ ಜೊತೆ ಓದಿ. 


ನಸೀರ್‌ ಅಲ್‌-ದಿನ್‌ ತೂಸಿ. 
ಅಲ್ಲಾಮ ಅಲ್‌-ಹಿಲ್ಲಿ ಅವರ 
ವಿಮರ್ಶೆ, ಮತ್ತು ಶಮ್ಸ್‌ ಅಲ್‌- 
ದಿನ್‌ ಇಸ್ಪಹಾನಿ (೦14) ಅವರ 
ವಿಮರ್ಶಾ ಕೃತಿ “ತಸ್ನೀದ್‌ 
ಅಲ್‌-ಖವಾಇದಾ್‌' ಜೊತೆಗೆ 
ಮೀರ್‌ ಸಯ್ಯೀದ್‌ ಶರೀಫ್‌ 
ಜುರ್ಜಾನಿ ಮತ್ತು ಆಲ ಅಲ್‌- 
ದಿನ್‌ ಖುಪ್ಮಿ (ದಿ. 1470) ಹಾಗೂ 
ಆಬ್‌ ಅಲ್‌-ರಜಾಕ್‌ ಲಾಯಹೀಜಿ 
(೦17) ಅವರ ವಿಮರ್ಶಾ ಕೃತಿ 
“ಷವಾರಿಖ್‌ ಅಲ್‌-ಇಲ್ದಾಮ್‌' 
ಹಿದಿ 


Ottoman Curriculum 15 ಸುಕನ್ಯಾ 
ಕವಾರಲಳ್ಲಿ 


ಷರ್ಹ್‌-ಇ ಇಷರತ್‌ ಬಿನ್‌ ಸಿನಾ. ಫಖ್‌ ಅಲ್‌-ದಿನ್‌ 
ರಾಜಿ, ನಸೀರ್‌ ಅಲ್‌-ದಿನ್‌ 
ತೂಸಿ ಮತ್ತು ಖುತ್ಪ್‌ ಅಲ್‌- 


ದಿನ್‌ ರಾಜಿ ಅವರ ವಿಮರ್ಶೆ. 


ಹಿಕ್ಕತ್‌ ಅಲ್‌-ಇಷುಖ್‌ ಷಿಹಾಬ್‌ ಅಲ್‌-ದಿನ್‌ 
ಸುಹ್ರಾವರ್ದಿ. ಖುತ್ಪ್‌ ಅಲ್‌- 
ದಿನ್‌ ಶಿರಾಜಿ ಮತ್ತು ಮುಲ್ಲಾ 
ಸಾದ್ರ ಅವರ ವಿಮರ್ಶೆ. 


ಗಣಿತಶಾಸ್ತ್ರ: ರಿಯಾಜಿಯ್ಯತ್‌ 


ಖುಲಾಸತ್‌ ಅಲ್‌-ಹಿಸಾಬ್‌ ಬಹಾ ಅಲ್‌-ದಿನ್‌ ಆಮಿಲಿ 


ರಿಸಾಲ-ಇ ಕುಶ್ಲಿ ಆಲಾ ಅಲ್‌-ದಿನ್‌ ಕುಶ್ಲಿ (ದಿ. 
1470) 


Ottoman Curriculum 
ಕನಾರಳ್ಳಿ 


ತಹ್ರೀರ್‌ ಉಕ್ಲಿದೀಸ್‌ 


ಷರ್ಹ್‌-ಇ ಮುಲಖ್ಸ್ಯಾಸ್‌ 


ನಸೀರ್‌ ಅಲ್‌-ದಿನ್‌ ತೂಸಿ. 
ಮುಖ್ಯ ನಿರೂಪಣೆ ಮೀರ್‌ 
ಸಯ್ಯೀದ್‌ ಶರೀಫ್‌ ಜುರ್ಜಾನಿ 
ಅವರಿಂದ. 


ಮಹ್ಮದ್‌ ಚಾಗ್ಸ್ನಿಬಿ (ದಿ. 
1221). ನಿರೂಪಣೆ ಮೂಸಾ 
ಬಿನ್‌ ಮಹ್ಮದ್‌ ಮತ್ತು 
ಟಿಪ್ಪಣಿಗಳು ಆಬ್‌ ಅಲ್‌-ಆಲಿ 
ಬೀರ್ಜಾಂದಿ ಮತ್ತು ಮೀರ್‌ 
ಸಯ್ಯೀದ್‌ ಶರೀಫ್‌ ಜುರ್ಜಾನಿ 
ಅವರಿಂದ 


ನಸೀರ್‌ ಅಲ್‌-ದಿನ್‌ ತೂಸಿ. 
ನಿರೂಪಣೆ, ಆಬ್‌ ಅಲ್‌-ಆಲಿ 
ಬೀರ್ಜಾಂದಿ 


ಟಾಲೆಮಿ (ಕಿ.ಶ. ಸುಮಾರು 
127-45). ನಸೀರ್‌ ಅಲ್‌-ದಿನ್‌ 
ತೂಸಿ ಅವರ ಹೊಸ ಪಠ್ಯಕ್ಕ 
ನಿಜಾಮ್‌ ಅಲ್‌-ದಿನ್‌ 
ನಯ್ನಪುರಿ ಮತ್ತು ಆಬ್‌ ಅಲ್‌- 
ಆಲಿ ಬೀರ್ಜಾಂದಿ ಅವರ 
ನಿರೂಪಣೆ 


ಸುಕನ್ಯಾ 


ತೂನಿಕಬೂನಿಯ ಪಟ್ಟೆ ಸೂಫಿ ಪಂಥದ (ತಸವೂಫ್‌) ಅಡಿ ಮೂರು ಕೃತಿಗಳನ್ನು ಹೊಂದಿದೆ. 
ಅವೆಲ್ಲವೂ "ಫಸೂಸ್‌' ಕೃತಿಯ ಹಲವು ನಿರೂಪಣೆಗಳೂ ಸೇರಿದಂತೆ ಬಿನ್‌ ಆರಾಬಿ ಅಧ್ಯಯನವನ್ನು 
ಒಳಗೊಂಡಿವೆ. ವೈದ್ಯಕೀಯ (ತಿಬ್ಬ್‌) ಎಂಬ ಪಟ್ಟೆಯ ಅಡಿ ನಾಲ್ಕು ಕೃತಿಗಳನ್ನು ಕಾಣಬಹುದು. 
ಅವುಗಳಲ್ಲಿ ಬಿನ್‌ ಸಿನಾ ಅವರ ಮಹಾನ್‌ ಗ್ರಂಥ “ಕಾನೂನ್‌' 
ಹೆಸರಿಸಲಾಗಿದೆ. ಜೊತೆಗೆ ಹಿಪೊಕೆಟಸನ “ಫಸೂಲ್‌' ಕೃತಿಯನ್ನೂ ನೋಡಬಹುದು. 


ಅನುಬಂಧ 3 


ಸೇರಿದಂತೆ ಎರಡು ಕೃತಿಗಳನ್ನು 


ಹದಿನೆಂಟನೆಯ ಶತಮಾನದ ಮೊದಲ ಭಾಗದ ದರ್ಸ್‌-ಇ ನಿಜಾಮೀಯ್ಯ 


ಇದು G.M.D Nೂ&ಹಿ ಅವರ ಪಸl-Minhaj: Being the Evolution of Curriculum in the Muslim 
Education Institutions of India (Delhi: 1977, ಪುಟಿ 73-5) ಕೃತಿಯನ್ನು ಆಧರಿಸಿದೆ. ಇಲ್ಲಿ 
ಹೆಸರಿಸಲಾದ ಪುಸ್ತಕಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮವ್ನಾನ ಆಬ್‌ ಅಲ್‌-ಬಾರಿ ಅವರು 


Ottoman Curriculum 17 ಸುಕನ್ಯಾ 
ಕನಾರಳ್ಳಿ 


ಅಲಾಫ್‌ ಅಲ್‌-ರಹ್ಮಾನ್‌ ಕಿದ್ದಾಯಿ ಅವರ "ಕಿಯಾಮ್‌-ಇ ನಿಜಾಮ್‌-ಇ ತಾಲೀಮ್‌' (ಲಕ್ಲೋ: 1924) 
ಕೃತಿಯಲ್ಲಿ ಆ ಪುಸ್ತಕಗಳ ಬಗ್ಗೆ ನಡೆಸಿದ ವಿಸೃತ ಚರ್ಚೆಯಿಂದ ಹಾಗೂ ಈ ಲೇಖಕರು 1980 ರಲ್ಲಿ 
ಫರಂಗಿ ಮಹಲ್‌ ನ ಮುಪ್ಲಿ ರಾದ ಅನ್ಸಾರಿಯವರ ಜೊತೆಗೆ ನಡೆಸಿದ ಜರ್ಚ್‌ಿಯಿಂದ ಪಡೆಯಲಾಗಿದೆ. 


ವ್ಯಾಕರಣ ಮತ್ತು ವಾಕ್ಯರಚನೆ (ಸರ್‌ ವ ನಹ್ಹ್‌) 


ಎಮಿಜಾನ್‌ ಮುಹಮ್ಮದ್‌ ಬಿನ್‌ ಮುಸ್ತಾಫ 
ಮುನ್ನಾಯಿಬ್‌ (ದಿ. 1505/6) 


ಸರ್ಫ್‌ ಮೀರ್‌ ಮೀರ್‌ ಸಯ್ಯೀದ್‌ ಶರೀಫ್‌ 
ಜುರ್ಜಾನಿ (ದಿ. 1413) 


ಪೂಂಜ್‌ ಗೂಂಜ್‌ ಮಹಮೂದ್‌ ಕಶ್ಲೀರಿ 


ಜಾಹೀದ್‌ ಬಿನ್‌ ಮಹ್ಮೂದ್‌ 
ಬಿನ್‌ ಮಸೂದ್‌ ಅಲ್ವಿ 


ಪುಸೂಲ್‌-ಇ-ಅಕ್ಕರಿ ಆಲಿ ಅಕ್ಸರ್‌ ಅಲ್ಲಹಾಬಾದಿ 


g 
ಈ 
್ಸೆ 


? ಬಿನ್‌ ಹಜೀಬ್‌ (ದಿ. 1248 


ನಹ್ವ್‌ ಮೀರ್‌ ಮೀರ್‌ ಸಯ್ಯೀದ್‌ ಶರೀಫ್‌ 
ಜುರ್ಜಾನಿ 


ಷರ್ಹ್‌-ಅ ಮೀೀಯತ್‌ ಆಮಿಲ್‌ | ಹುಸೇನ್‌ ಬಿನ್‌ ತವ್ಮಾನಿ (ದಿ. 
ಹಿದಾಯತ್‌ ಅಲ್‌-ನಹ್ವ್‌ 1520) 


ಕಫೀಯ್ಯ ಬಿನ್‌ ಹಜೀಬ್‌ 


ಷರ್ಹ್‌ ಜಾಮಿ ಕಪೀಯ್ಯ ಬಗೆಗಿನ ಹೆರಾತ್‌ ನ 
ಮುಲ್ಲಾ ಜಾಮಿ (ದಿ. 1492) 
ಅವರ ನಿರೂಪಣೆ 


2 


ಅಲಂ೦ಕಾರಶಾಸ್ತ (ಬಲಾಘುತ್‌) 


3 
ಔ 
aL 
q 


ಸಾದ್‌ ಅಲ್‌-ದಿನ್‌ ತಪ್ರಜಾನಿ 
(ದಿ. 1389) 
ಸಾದ್‌ ಅಲ್‌-ದಿನ್‌ ತಪ್ರಜಾನಿ 


Ottoman Curriculum 18 ಸುಕನ್ಯಾ 
ಕನಾರಳ್ಲಿ 


ನ್ಯಾಯಶಾಸ್ತ್ರ (ಪಿಕ್‌) 


ಷರ್ಹ್‌-ಇ ಎವಿಕಯ ಉಬದ್‌ ಅಲ್ಲಾಹ್‌ ಬಿನ್‌ 


ಮಸೂದ್‌ (ದಿ. 1346/7) 
ಅವರು ತಮ್ಮ ತಾತ ತಾಜ್‌ 
ಅಲ್‌-ಷರೀಯ  ಮಹ್ಮೂದ್‌ 
ಅವರ “ವಿಕಯ' ಕೃತಿಗೆ ಬರೆದ 
ನಿರೂಪಣೆ 


ನ್ಯಾಯಶಾಸ್ತದ ತತ್ವಗಳು (ಉಸೂಲ್‌ ಅಲ್‌-ಛಿಕ್‌) 


ತವ್ನೀಹ್‌ ತಲ್ಪೀಹ್‌ ಉಬಯ್ತ್‌ ಅಲ್ಲಾಹ್‌ ಬಿನ್‌ 
ಮಸೂದ್‌ ಅವರ ಕೃತಿ 
“ತಖ್ಮ್ನೀಹ್‌' ಮೇಲೆ ಸಾದ್‌ ಅಲ್‌- 
ದಿನ್‌ ತಪ್ರಜಾನಿ ಅವರ 
nirUpaNe 


ಮುಸಲ್ಲಮ್‌ ಅಲ್‌-ಥಧುಬೂತ್‌ | ಮುಹೀಬ್ಸ್‌ ಅಲ್ಲಾಹ್‌ ಬಿಹಾರಿ 
(ದಿ. 1707/8) 


ಸಂಪ್ರದಾಯ (ಹದೀಸ್‌) 


Ottoman Curriculum 19 
ಕನಾರಳಿ 


ತರ್ಕಬದ್ದ ವಿಜ್ಞಾನಗಳು 
ತರ್ಕಶಾಸ್ತ್ರ, (ಮತಿಕ್‌) 


ರಿಸಾಲ ಮೀರ್‌ ಜಾಹೀದ್‌ ಆಲಿ ಕಾಜ್ಮಿನಿ ಅವರ 
“ಷಂಸೀಯ್ಯ' ಕೃತಿಯ ಮೇಲೆ 
ಶುತ್ಪ್‌ ಅಲ್‌-ದಿನ್‌ ಮಹ್ಮೂದ್‌ 
ಬಿನ್‌ ಮುಹಮ್ಮದ್‌ (ದಿ. 1364) 
ಅವರ ನಿರೂಪಣೆಗೆ ಮೀರ್‌ 
ಮುಹಮ್ಮದ್‌ ಜಾಹೀದ್‌ ಅಲ್‌- 
ಹರಾವಿ (ದಿ. 1364) ಅವರು 
ಬರೆದ ಅರ್ಥವಿವರಣೆ 


ಸುಕನ್ಯಾ 


Ottoman Curriculum 
ಕವಾರಳ್ಳಿ 


ಷರ್ಹ್‌-ಇ ಷಂಸೀಯ್ಯ 


ಷರ್ಹ್‌-ಇ ತಹ್ಲೀಬ್‌ 


20 


ನಜ್ಞ್‌ ಅಲ್‌-ದಿನ್‌ ಊಮರ್‌ 
ಬಿನ್‌ ಆಲಿ ಕಾಜಿನಿ (ದಿ. 
1099). ಕುತ್ಪ್‌ ಅಲ್‌-ದಿನ್‌ ರಾಜಿ 
(ದಿ.. 1364/5) ಮತ್ತು ಸಾದ್‌ 
ಅಲ್‌-ದಿನ್‌ ತಪ್ತಜಾನಿ ಅವರ 
ನಿರೂಪಣೆಗಳೊಂದಿಗೆ 

ಅಭ್ಯಸಿಸಲಾಗುತ್ತಿತ್ತು 


ಸಾದ್‌ ಅಲ್‌-ದಿನ್‌ ತಪ್ರಜಾನಿ 
ಅವರ  “ತಹ್ಲ್ನೀಬ್‌ ಅಲ್‌- 
ಮಂತಿಕ್‌' ಕೃತಿಗೆ ಜಲಾಲ್‌ 
ಅಲ್‌-ದಿನ್‌ ದವಾನಿ ಅವರು 
ಬರೆದ ನಿರೂಪಣೆಯ ಮೇಲೆ 
ಮಿರ್‌ ಮುಹಮ್ಮದ್‌ 
ಜಾಹೀದ್‌ ಅಲ್‌-ಹರಾಿ 
ಅವರ ಅರ್ಥ ವಿವರಣೆ 


ಮೀರ್‌ ಸಯ್ಯೀದ್‌ ಶರೀಫ್‌ 
ಜುರ್ಜಾನಿ 


ಮೀರ್‌ ಸಯ್ಯೀದ್‌ ಶರೀಫ್‌ 
ಜುರ್ಜಾನಿ 


ಪ್ರೊಪಜಿರಿ ಅವರ "ಇಸಗೊಗೆ' 
(234-305) ಕೃತಿಯ 
ರೂಪಾಂತರ, ಅಧಿರ್‌ ಅಲ್‌- 
ದಿನ್‌ ಅಲ್‌-ಅಭಾರಿ (ದಿ. 1264) 
ಅವರಿಂದ 


ಸಾದ್‌ ಅಲ್‌-ದಿನ್‌ ತಪ್ರಜಾನಿ 


ನಜ  ಅಲ್‌-ದಿನ್‌ ಆಬ್‌ 
ಅಲ್ಲಾಹ್‌ ಕಾಜ್ನೀಸ್‌ (ದಿ. 1606), 
ತಹ್ಲೀಬ್‌ ಬಗೆಗಿನ ನಿರೂಪಣೆ 


ಶುತ್ತಿ ಪಶುತ್ಪ್‌ ಅಲ್‌-ದಿನ್‌ ರಜಿ 
ಮಿರ್‌ ಕುತ್ತಿ 


ಸುಕನ್ಯಾ 


Ottoman Curriculum 
ಕನಾರಳ್ಲಿ 


21 


ತತ್ವಶಾಸ್ತ ಮತ್ತು ಧರ್ಮಶಾಸ್ತ್ರ (ಹಿಕ್ಕತ್‌ ವಾ ಕಲಮ್‌) 


ಷಮ್‌ ಅಲ್‌-ಬಜೀಗಾ 


ಸಾದ್ರ 


ಷರ್ಜ್ಹ್‌-ಇ ಮವಕೀಫ್‌ 


ಮಿರ್‌ ಜಾಹೀದ್‌ 


ಗಣಿತಶಾಸ್ತ್ರ, (ರಿಯಾಜಿಯ್ಯತ್‌) 


ಖುಲಾಸತ್‌ ಅಲ್‌-ಹಿಸಾಬ್‌ 


ಮುಲ್ಲಾ ಮಹ್ಮೂದ್‌ 
ಜಾವನ್ನುರಿ (ದಿ.1652) 


ಅಧಿರ್‌ ಅಲ್‌-ದಿನ್‌ ಅಲ್‌- 
ಅಭಾರಿ ಅವರ "ಕಿತಾಬ್‌ ಅಲ್‌ 
ಹಿದಾಯ' ಕೃತಿಯ ಬಗೆಗಿನ 


ನಿರೂಪಣೆ, ಮುಲ್ಲಾ ಸಾದ್ರ 
ಅವರಿಂದ (ದಿ. 1641) 


ಶಿರಾಜಿನ ಕಾದಿ ಆದೂದ್‌ 
ಅಲ್‌-ದಿನ್‌ ಇಜಿ (ದಿ. 1355) 
ಅವರ “ಮವಕೀಫ್‌' ಕೃತಿಯ 
ಮೇಲೆ ಮೀರ್‌ ಸಯ್ಯೀದ್‌ 
ಶರೀಫ್‌ ಜುರ್ಜಾನಿ ಅವರ 
ನಿರೂಪಣೆ 


ಆಜಾದ್‌ ಅಲ್‌-ದಿನ್‌ ಅವರ 
"ಮವಾಕಿಫ್‌' ಕೃತಿಗೆ ಮೀರ್‌ 
ಮುಹಮ್ಮದ್‌ ಜಾಹೀದ್‌ ಅಲ್‌- 
ಹರಾವಖಿ ಅವರ vyaakhyaana 


ಬಹಾ ಅಲ್‌-ದಿನ್‌ ಆಮಿಲಿ (ದಿ. 
1621) 


ಸುಕನ್ಯಾ 


Ottoman Curriculum ಸುಕನ್ಯಾ 


ಕನಾರಳ್ಳಿ 


ತಹ್ರೀರ್‌ ಉಕ್ಲಿದೀಸ್‌ ನಸೀರ್‌ ಅಲ್‌-ದಿನ್‌ ತೂಸಿ (ದಿ 
1274) 
ತಶ್ರೀಹ್‌ ಅಲ್‌-ಅಫ್ನಕ್‌ ಬಹಾ ಅಲ್‌-ದಿನ್‌ ಆಮಿಲಿ 


ರಿಸಾಲ-ಇ ಕುಷ್ಟಿ ಆಲಾ ಅಲ್‌-ದಿನ್‌ ಕುಷ್ಠಿ 
1470) 


ಷರ್ಹ್‌-ಇ ಚಹ್ಮೀನಿ ಮಹಮೂದ್‌ ಚಪಖ್ಲೀನಿ (ದಿ. 
1221) ಅವರ “ಷರ್ಜ್ಹ-ಇ 
ಮುಲಾಖ್ಯಾಸ್‌' ಶೃತಿಯ 
ಪರ್ಶಿಯನ್‌ ಅನುವಾದ, 
ಹುಸೇನ್‌ ಖ್ವರಾಜ್ಮಿ ಅವರಿಂದ 


ಸೂಭಿಪಂಥ ಅಥವಾ ವೈದ್ಯಕೀಯದ ಮೇಲೆ ದರ್ಸ್‌ -ಇ ನಿಜಾಮೀಯ್ಯದ ಈ ಹಂತದಲ್ಲಿ ಯಾವ 
ಕೃತಿಗಳೂ ಸೇರ್ಪಡೆಯಾಗಿಲ್ಲ. ನಂತರ ಅವುಗಳನ್ನು ಸೇರಿಸಲಾಯಿತು. 


